ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಪಿಂಚಣಿ ಯೋಜನೆ ಕುರಿತು 
ಶ್ರೀಮತಿ ಭಾರತಿ ಶೆಟ್ಟಿ(ನಾಮನಿರ್ದೇಶನ ಹೊಂದಿದವರು) - 
435 (590) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ನೂತನ ಪಿಂಚಣಿ ಯೋಜನೆಯಿಂದ ಹಿಂದಿನ ಪಿಂಚಣಿ ಯೋಜನೆಗೆ ವರ್ಗಾವಣೆಗೊಳ್ಳಲು ಎಷ್ಟು ಮಂದಿ ಸರ್ಕಾರಿ ನೌಕರರು 
ಮತ್ತು ಅಧಿಕಾರಿಗಳಿಂದ ಕೋರಿಕೆಗಳನ್ನು ಸರ್ಕಾರವು ಪ್ಫೀಕರಿಸಿದೆ; (ಕೇಂದ್ರ ಸರ್ಕಾರವು ನ್ಯಾಯಾಲಯದ ಆದೇಶದಂತೆ 
ಮಾರ್ಪಡಿಸಿರುವ ರೀತಿಯಲ್ಲಿ) 


(ಆ) ಈ ಕುರಿತು ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು; 


(ಇ) ತೀರ್ಮಾನವು ವಿಳಂಬವಾದಂತೆ ಅಧಿಕಾರಿಗಳ ಮತ್ತು ನೌಕರರ ವೇತನದಿಂದ NPC ಬಾಬ್ದು ಕಟಾಯಿಸುವ ಸಮಸ್ಯೆಯಿಂದ 
ಸರ್ಕಾರ ಪಾರು ಮಾಡುವುದೇ; 


(ಈ) ಕೇಂದ್ರ ಸರ್ಕಾರದ ಮಾದರಿಯನ್ನು ಕೂಡಲೇ ರಾಜ್ಯ ಸರ್ಕಾರ ಜಾರಿಗೊಳಿಸುವುದೇ? 


